ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 17-03-2021 ಪ್ರಶ್ನೆ ಸಂಖ್ಯೆ: 1223(1438) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಕೆ. ಪ್ರತಾಪಚಂದ್ರ ಶೆಟ್ಟಿ (ಸ್ಥಳೀಯ ಸಂಸ್ಥೆಗಳ ಕ್ಲೇತು) 
ಉತ್ತರ ನೀಡಬೇಕಾದ ದಿನಾಂಕ: 17-03-2021 
ಉತರಿಸುವ ಸಚಿವರು: ವಸತಿ ಸಚಿವರು 


ವಿಷಯ: ವಸತಿ ಯೋಜನೆಯಲ್ಲಿ ಫಲಾನುಭವಿ ಆಯ್ಕೆ ಕುರಿತು 


(ಅ) ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಮೂರು ವರ್ಷಗಳಲ್ಲಿ ವಿವಿಧ ವಸತಿ 
ಯೋಜನೆಯಡಿ ನಿರ್ಮಾಣಕ್ಕೆ ನಿರ್ದಿಷ್ಟಪಡಿಸಿದ ಮನೆಗಳ ಸಂಖ್ಯೆ ಎಷ್ಟು; ಆಯ್ಕೆ 
ಮಾಡಲಾದ ಫಲಾನುಭವಿಗಳ ಸಂಖ್ಯೆ ಎಷ್ಟು; ಬಿಡುಗಡೆಗೆ ಮಾಡಲಾದ ಅನುದಾನವೆಷ್ಟು; 
ಬಿಡುಗಡೆಗೆ ಬಾಕಿಯಿರುವ ಅನುದಾನವೆಷ್ಟು; ಅನುದಾನ ಬಿಡುಗಡೆಗೆ ಇರುವ 
ಸಮಸ್ಯೆಗಳಾವುವು; (ಜಿಲ್ಲಾವಾರು, ತಾಲ್ಲೂಕುವಾರು ಮತ್ತು ಗ್ರಾ ಮಪಂಚಾಯಿತಿವಾರು 
ಮಾಹಿತಿ ನೀಡುವುದು) 


(ಆ) ಸಾಮಾನ್ಯ ವರ್ಗದಲ್ಲಿ ಅಲ್ಪಸಂಖ್ಯಾತರಿಗೆ ವಸತಿಯನ್ನು ಮಂಜೂರಾತಿ ಮಾಡಲು 
ನಿಗಮದ ವೆಬ್‌ ಸೈಟ್‌ ನಿರ್ಬಂಧಿಸಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಕಳೆದ 
ಮೂರು ವರ್ಷಗಳಿಂದ ಅಲ್ಪಸಂಖ್ಯಾತರಿಗೆ ವಸತಿ ಸೌಲಭ್ಯ ಪಡೆಯಲು 
ಅನಾನುಕೂಲಬಾಗುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಇ) ರಾಜ್ಯದಲ್ಲಿ 10-15 ವರ್ಷಗಳ ಹಿ೦ದೆ ಮನೆ ದುರಸ್ಥಿಗೆ 150000 ಕನಿಷ್ಠ ಸಹಾಯಧನ ಪಡೆದ 
ಫಲಾನುಭವಿಗಳು ಈಗ ಮನೆ ಶಿಥಿಲಾವಸ್ನೆಯನ್ನು ತಲುಪಿದ್ದರೂ ಹೊಸಮನೆ ಪಡೆಯಲು 
ಅನರ್ಹತೆಗೊಳ್ಳತ್ತಿರುವುದು ಸರ್ಕಾರದ ಗಮನಕೆೆ ಬಂದಿದೆಯೇ; ನೈಜ ಫಲಾನುಭವಿಗೆ 
ಅವಕಾಶ ಕಲ್ಪಿಸಲು ಸರ್ಕಾರದ ಕ್ರಮವೇನು? 


